ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸಬೇಕಾದ" ದಿನಾಂಕ 
ಉತ್ತರಿಸುವ ಸಚಿವರು 


594 

ಶ್ರೀ ಗೋವಿಂದರಾಜು 

(ವಿಧಾನಸಭೆಯಿಂದ ಚುನಾಯಿತಾರಾದವರು) 
21.02.2022 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


ಕಸ ಪ್‌ ] ಉತ್ತರ 
ಅ) ಕೋಲಾರ ಜಿಲ್ಲೆಯಲ್ಲಿರುವ ಶಾಲೆಗಳಲ್ಲಿ | ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಸರ್ಕಾರಿ ಪ್ರಾಥಮಿಕ 
ಶುದ್ಧ ಕುಡಿಯುವ ನೀರಿನ ಕೊರತೆ |ಮತ್ತು ಪ್ರೌಢ ಶಾಲೆಗಳ ಸಂಖ್ಯೆ ಶುದ್ಧ ಕುಡಿಯುವ 
ಹಾಗೂ ಶೌಚಾಲಯ ಕೊರತೆಯುರುವ | ನೀರಿನ ಕೊರತೆ ಹಾಗೂ ಶೌಚಾಲಯ ಕೊರತೆಯಿರುವ 
ಶಾಲೆಗಳ ಸಂಖ್ಯೆಯಷ್ಟು ಈ | ಶಾಲೆಗಳ ಸಂಖ್ಯೆ ಕೆಳಕಂಡಂತಿದೆ. 
p 
ಕೊರತೆಯನ್ನು ನೀಗಿಸಲು ಸರ್ಕಾರ Rai ಫಟಾಲಯ 
ಚಾಲ 
ಯಾವ ಕ್ರಮವನ್ನು ತೆಗೆದುಕೊಂಡಿದೆ; ಓಟ್ಟು ಸರ್ಕಾರಿ ನೀರಿನ ಕೊರತೆಯಿರುವ 
ಶಾಲಗಳ ಸ೦ಖ್ಯೆ | ಫರತೆಯಿರುವ | ಶಾಲೆಗಳ ಸಂಖ್ಯೆ 
ಶಾಲೆಗಳ ಸಂಖ್ಯೆ 
1536 7 | 7 
ಜಲ ಜೀವನ್‌ ಮಿಷನ್‌ ಯೋಜನೆಯಡಿ ಶುದ್ದ 
ಕುಡಿಯುವ ನೀರು ಸೌಲಭ್ಯ ಒದಗಿಸಲು ಕ್ರಮವಹಿಸಿದೆ. 
2021-22ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ 
ಶೌಚಾಲಯ ನಿರ್ಮಾಣ/ ದುರಸ್ತಿ ಮತ್ತು ನೀರಿನ 
ಸಂಪರ್ಕ ಒದಗಿಸಲು ಮುಂದುವರೆದ 
ಕಾರ್ಯಕ್ರಮದಡಿ ಮತ್ತು ಮಹಾತ್ಮ ಗಾಂಧಿ" ನರೇಗ 
ಒಗ್ಗೂಡಿಸುವಿಕೆಯ ಮೂಲಕ ಅನುಷ್ಟಾನಗೊಳಿಸಲು 
|ರಾಜ್ಯ ವಲಯದಿಂದ ರೂ.122.00 ಲಕ್ಷಗಳ ಅನುದಾನ 
ಬಿಡುಗಡೆಯಾಗಿರುತ್ತದೆ ಹಾಗೂ ನರೇಗಾ 
ಯೋಜನೆಯಡಿ ರೂ.183.00 ಲಕ್ಷಗಳು 
| ನಿಗಧಿಯಾಗಿದ್ದು 7 ಶಾಲೆಗಳ ಶೌಚಾಲಯ 
ನಿರ್ಮಾಣ/ದುರಸ್ತಿ ಕಾರ್ಯದ ಬಗ್ಗೆ ಕ್ರಮವಹಿಸಿದೆ. 
ಆ) ಕಳೆದ 3 ವರ್ಷಗಳಿಂದ ಶಾಲೆಗಳಲ್ಲಿ 2019-20 ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ 
ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸಲು ಶೌಚಾಲಯ ನಿರ್ಮಾಣ/ ದುರಸ್ತಿ ಮತ್ತು ನೀರಿನ 
ಹಾಗೂ ಶೌಚಾಲಯಗಳನ್ನು ನಿರ್ಮಾಣ | ಸಂಪರ್ಕ ಒದಗಿಸಲು ರಾಜ್ಯ ವಲಯದಿಂದ 


ಮಾಡಲು ಸರ್ಕಾರ 
ಅನುದಾನವನ್ನು ನಿಗದಿಪಡಿಸಿದೆ? 


§ 
ಎಷ್ಟು 


ಅನುದಾನ ಬಿಡುಗಡೆಯಾಗಿರುವುದಿಲ್ಲ. 


2020-21ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ 
ಶೌಚಾಲಯ ನಿರ್ಮಾಣ/ದುರಸ್ತಿ ಮತ್ತು ನೀರಿನ 
ಸಂಪರ್ಕ ಒದಗಿಸಲು ಮುಂದುವರೆದ 
ಕಾರ್ಯಕ್ರಮದಡಿ ಮತ್ತು ಮಹಾತ್ಮ ಗಾಂಧಿ ನರೇಗ 
ಒಗ್ಗೂಡಿಸುವಿಕೆಯ ಮೂಲಕ ಅನುಷ್ಠಾನಗೊಳಿಸಲು 
ರಾಜದ ' ಎಲ್ಲಾ ಜಿಲ್ಲೆಗಳಿಗೆ ರೂ2920. 99 ಲಕ್ಷಗಳು 
ಮಂಜೂರಾಗಿದ್ದು ಅದರಲ್ಲಿ ಕೋಲಾರ ಜಿಲ್ಲೆಗೆ 
ರೂ.101. 82ಲಕ್ಷಗಳ ಅನುದಾನ ಬಿಡುಗಡೆಯಾಗಿರುತ್ತದೆ. 


2021-22ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ 
ಶೌಚಾಲಯ ನಿರ್ಮಾಣ/ದುರಸ್ತಿ ಮತ್ತು ನೀರಿನ 
ಸಂಪರ್ಕ ಒದಗಿಸಲು ಮುಂದುವರೆದ 
ಕಾರ್ಯಕ್ರಮದಡಿ ಮತ್ತು ಮಹಾತ್ಮ ಗಾಂಧಿ ನರೇಗ 
ಒಗ್ಗೂಡಿಸುವಿಕೆಯ ಮೂಲಕ ಅನುಷ್ಠಾನಗೊಳಿಸಲು 
ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ರೂ.3500.00 ಲಕ್ಷಗಳು 
ಮಂಜೂರಾಗಿದ್ದು ಅದರಲ್ಲಿ ಕೋಲಾರ ಜಿಲ್ಲೆಗೆ 


ರೂ.122.00 ಲಕ್ಷಗಳ ಅನುದಾನ 
ಬಿಡುಗಡೆಯಾಗಿರುತ್ತದೆ ಹಾಗೂ ನರೇಗಾ 
ಯೋಜನೆಯಡಿ ರೂ.183.00 ಲಕ್ಷಗಳು 


ನಿಗಧಿಯಾಗಿದ್ದು 7 ಶಾಲೆಗಳ ಶೌಚಾಲಯ 
ನಿರ್ಮಾಣ/ದುರಸ್ತಿ ಕಾರ್ಯದ ಬಗ್ಗೆ ಕವಿ 


ಇಪಿ 51 ಯೋಸಕ 2022 


